ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕಿನಲ್ಲಿ 
ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ 
ದೇವಾಲಯಗಳ ಹೆಸರುಗಳನ್ನು ಹಾಗೂ ಯಾವ 
ದಿನಾಂಕದಿಂದ ಮುಜರಾಯಿ ಇಲಾಖೆಯ 
ವ್ಯಾಪ್ತಿಗೆ ಒಳಪಟ್ಟಿವೆ: (ವಿವರ ನೀಡುವುದು) 


ಇಂತಹ ದೇವಾಲಯಗಳ ಜೀರ್ಣೋದ್ಧಾರ 
ಅಥವಾ ಅಭಿವೃದ್ಧಿ ಕಾರ್ಯಗಳಿಗಾಗಿ 
ಮುಜರಾಯಿ ಇಲಾಖೆ ಕೈಗೊಳ್ಳುವ 
ಕ್ರಮಗಳೇನು: (ಪ್ರತಿ ತಾಲ್ಲೂಕಿನ 
ದೇವಾಲಯಗಳಿಗೆ ಬಿಡುಗಡೆ ಮಾಡುವ 
ಅನುದಾನದ ಮೊತ್ತವೆಷ್ಟು: (ವಿವರಗಳನ್ನು 
ನೀಡುವುದು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು ಶ್ರೀ ಆಯನೂರು ಮಂಜುನಾಥ್‌ 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ರಾಮನಗರ ಜಿಲ್ಲೆಯ ಮಾಗಡಿ ತಾಲ್ಲೂಕಿನಲ್ಲಿ ಧಾರ್ಮಿಕ ದತ್ತಿ 
ಇಲಾಖೆಗೆ ಸೇರಿದ ಒಟ್ಟು ಅಧಿಸೂಚಿತ ಸಂಸ್ಥೆಗಳ ಸಂಖ್ಯೆ:268 

ದೇವಾಲಯದ ಹೆಸರುಗಳನ್ನು ಅನುಬಂಧ-1ರಲ್ಲಿ ವಿವರಿಸಿದೆ. 

ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ 
ದತ್ತಿ ಅಧಿನಿಯಮ 1997 ಈ ಕಾಯ್ದಿದೆಯು ದಿನಾಂಕ:01.05.2003 ರಿಂದ 
ಜಾರಿಗೆ ಬಂದಿದ್ದು, ಸದರಿ ಅಧಿನಿಯಮದ ಕಲಂ (23)ರನ್ವಯ ಅಧಿಸೂಚಿತ 
ಸಂಸ್ಥೆಗಳ ಪಟ್ಟಿಯಲ್ಲಿ ಪ್ರಕಟಗೊಂಡಿರುತ್ತದೆ. ಕಾಯ್ದೆ ಜಾರಿಗೆ ಬರುವ 
ಪೂರ್ವದಿಂದಲೂ ಅಂದರೆ ಕರ್ನಾಟಕ ಧಾರ್ಮಿಕ ಮತ್ತು ಧರ್ಮಾದಾಯ 
ಸಂಸ್ಥೆಗಳ ಅಧಿನಿಯಮ 1927 ಹಾಗೂ ಮದ್ರಾಸ್‌ ಹಿಂದೂ ಧಾರ್ಮಿಕ ಮತ್ತು 
ಧರ್ಮಾದಾಯ ದತ್ತಿ ಅಧಿನಿಯಮ 1951ರನ್ವಯ ಇಲಾಖೆಯ ವ್ಯಾಪ್ತಿಗೆ 
ಒಳಪಟ್ಟಿವೆ. 


ಇಂತಹ ದೇವಾಲಯಗಳ ಜೀರ್ಣೋದ್ಧಾರ ಅಥವಾ ಅಭಿವೃದ್ಧಿ 
ಕಾರ್ಯಗಳಿಗಾಗಿ ಮುಜರಾಯಿ ಇಲಾಖೆಯಡಿ ಸರ್ಕಾರವು ಪ್ರತಿ ಆರ್ಥಿಕ 
ವರ್ಷ ಈ ಕೆಳಕಂಡ ಯೋಜನೆಯಡಿ ಮಾರ್ಗಸೂಚಿಗಳನ್ವಯ ಪ್ರಸ್ತಾವನೆ 
ಪಡೆದು ಅನುದಾನ ಮಂಜೂರು ಮಾಡಲಾಗುತ್ತಿದೆ. 


ದುರಸ್ಥಿ/ಜಿಣ €೯ದ್ದಾರ/ಅಭವೃದ್ಧಿ 
ಸಾಮಾನ್ಯ ಸಂಗ್ರಹಣಾ ನಿಧಿಯಿಂದ ಧನ ಸಹಾಯ 


ರಾಮನಗರ ಜಿಲ್ಲೆಯ ಪ್ರತಿ ತಾಲ್ಲೂಕಿನ" ದೇವಾಲಯಗಳಿಗೆ ಒಟ್ಟು 
ರೂ.18.00ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲಾಗಿದೆ. ವಿವರ 
ಅನುಬಂಧ-2ದಲ್ಲಿ ನೀಡಲಾಗಿದೆ. 


KS 


ಮಾಗಡಿ ತಾಲ್ಲೂಕಿನ ತಿಪ್ಪಸಂದ್ರ ಹೋಬಳಿಯ ಸಂಕಿಘಟ್ಟ 
ಗ್ರಾಮದಲ್ಲಿರುವ ಪುರಾತನ ಕಲ್ಲೇಶ್ವರ ಕಾಡು ಮಲ್ಲೇಶ್ವರ 
ದೇವಾಲಯವು ಧಾರ್ಮಿಕ ದತ್ತಿ ಇಲಾಖೆಯ ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿ ನಮೂದಾಗಿರುವುದಿಲ್ಲ. ಆದರೆ, ಮಾಗಡಿ ತಾಲ್ಲೂಕಿನ 
ತಿಪ್ಪಸಂದ್ರ ಹೋಬಳಿಯ ಸಂಕಿಘಟ್ಟ ಗ್ರಾಮದಲ್ಲಿರುವ ಪುರಾತನ 
ಕಲ್ಲೇಶ್ವರಸ್ವಾಮಿ ದೇವಾಲಯಕ್ಕೆ ಸೇರಿದ ಇನಾಂ ಜಮೀನುಗಳು 
ಸರ್ಕಾರಕ್ಕೆ ವಿಹಿತವಾಗಿದ್ದು, ಹಕ್ಕು ಪತ್ರ ಸಂ:1304/88-89 
ದಿನಾಂಕ:20.01.1989ರಂತೆ ವಾರ್ಷಿಕವಾಗಿ ರೂ.2499/-ಗಳ ಅಂತಿಮ 
ತಸ್ತೀಕ್‌ ನಿಗದಿಯಾಗಿದ್ದು, ಧಾರ್ಮಿಕ ದತ್ತಿ ಇಲಾಖೆಯ ಆಡಳಿತಕ್ಕೆ 
ಒಳಪಟ್ಟ ದೇವಾಲಯವಾಗಿರುತ್ತದೆಂದು ಜಿಲ್ಲಾಧಿಕಾರಿಗಳು ವರದಿ 
ಮಾಡಿದ್ದು, ಧಾರ್ಮಿಕ ದತ್ತಿ ಇಲಾಖೆಯ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಗೆ 
ಸದರಿ ದೇವಾಲಯವನ್ನು ಸೇರ್ಪಡೆ ಮಾಡಲು ಕ್ರಮ 
ವಹಿಸಲಾಗುವುದು. 


ಶ್ರೀಯವರ ದೇವಾಲಯವು ಪೂರ್ಣ ಪ್ರಮಾಣದಲ್ಲಿ ಶಿಥಿಲವಾಗಿದ್ದು, 
ಕೆಡವಿ ನವನಿರ್ಮಾಣ ಮಾಡುವ ಸಂಬಂಧ ಭಕ್ತಾಧಿಗಳು ಮುಂದೆ 
ಬಂದಿರುವುದಾಗಿ ಜಿಲ್ಲಾಧಿಕಾರಿಗಳು ಪ್ರಸ್ತಾವನೆ ಸಲ್ಲಿಸಿದ್ದರ ಮೇರೆಗೆ 
ಧಾರ್ಮಿಕ ದತ್ತಿ ಆಯುಕ್ತರ ಪತ್ರ ಸಂ:ಎಡಿಎಂ/1/ಸೀಆರ್‌/ 
19/ 2019-20 ದಿನಾಂಕ:23.03.2020 ರಂತೆ ಅನುಮತಿ 
ನೀಡಲಾಗಿರುತ್ತದೆ. 


ಸಂಖ್ಯೆ: ಕಂಇ 273 ಮುಸಪ್ರ 2021 ನ್ನು — 


ಮಾಗಡಿ ತಾಲ್ಲೂಕಿನ ತಿಪ್ಪಸಂದ್ರ ಹೋಬಳಿಯ 
ಸಂಕಿಘಟ್ಟ ಗ್ರಾಮದಲ್ಲಿರುವ ಪುರಾತನ ಕಲ್ಲೇಶ್ವರ 
ಕಾಡು ಮಲ್ಲೇಶ್ವರ ದೇವಾಲಯವು ಮುಜರಾಯಿ 
ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದೆಯೇ: ಹಾಗಿದ್ದಲ್ಲಿ 
ಯಾವ ದಿನಾಂಕದಿಂದ ಒಳಪಟ್ಟಿದೆ ಮತ್ತು 
ಇಲ್ಲಿಯವರೆಗೂ ದೇವಸ್ಥಾನದ ಜೀರ್ಣೋದ್ಧಾರ 
ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳ ಸಲುವಾಗಿ 
ಇಲಾಖೆ ಕೈಗೊಂಡ ಕ್ರಮಗಳೇನು: (ವಿವರ 
ನೀಡುವುದು) 
ಸದರಿ ದೇವಸ್ಥಾನದ ಭಕ್ತಾಧಿಗಳು ದೇವಸ್ಥಾನದ 
ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದೆ 
ಬಂದಿದ್ದಾರೆಯೇ: 


ಹಾಗಿದ್ದಲ್ಲಿ: ಕಾನೂನು ರೀತ್ಯಾ ಅನುಸರಿಬೇಕಾದ 
ಕ್ರಮಗಳೇನು: ಈ ಸಂದರ್ಭದಲ್ಲಿ ಮುಜರಾಯಿ 
ಇಲಾಖೆಯಿಂದ ಅನುಮತಿ ನೀಡಲಾಗುವುದೇ? 


(ಶಶಿಕೆಲಾ,-ಅ, ಜೊಲ್ಲೆ 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


ef pF “| 


ಡ ತಾಲ್ಲೂಕು 


¥ ಜಿಲ ರಾಮನಗರ, ಮಾಗ 


3 ನ್ಟೀಪ್‌ಪಹ ; ಜನನರ 
ಶ್ರೀ ಆಂಇನೇಯಸ್ಕಾಮ ಇನಳ್ಯದಹಳ್ಳೆ 


ಮ 


EX ಇಾಂಡವೇತ್ವರಸ್ಯಾಮಿ 
3 ಕೃಷ್ಣಸ್ವಾಮಿ & ke 


KE 
SE BD 
EE 


; 


LEE 


ಸನಾಮಡೇವನಹಕ್ಳಿ 


ಸ 
Ky 
7k 
p 
ಸನ್ನ 
y io 


Sy 
ಲಾ 


yp 


ಇ 


[9% 
po 
p] 


ನ ಬಸನ್ಹಾದೇಪಹ 


ಶ್ರೀಗಿರಿಪು ರ 


4 


ತಸಾಪನ್ಥಾನು 
‘ ತಾಬನ್‌ಹಸ್ಕಾನು 


'ನವಡೇವನಹಕ್ಕಿ” 
“ಅಕ ಕನಕಂಡೆ 


# Rg) ; 


2) 


MEGA 


EN Gis 
ಮಾಷನಾಕನಹಳ್ಳಿ 
ಕವನಸಾದ್ರ | 


: 4 ಶ್ರೀ ಪ್ರಸನ್ನ ರಾಮೇಶ್ವರ 


ಮುಖ್ಕೇ ಸೆಹಳ್ಳಿ | 


ರಾರಾ 


ph 

57 ಜ್‌ ಕಾಡ್‌ KER - i “ Pp} 
| 8 [8 ಬಸನಣ್ಣದೇವರು ಕೋಟಿಪಳ್ಳಿ ಗೆ 
Ss ius 
ನಾ 
SS TTT ಸ 


ಇಮಾಕ 


ಎ' `ಈ 


ಶ್ರೀ ೫ 


ಶ್ರಿ ಕ್ವಯೆಂಭಂವನೇಶ್ಯರಿ 


pS 


ನ ಶಳಿಸಿಟವ, ಡಲ 
a 


\ 


ಸದು ರ್‌ 


ರ್ಮೀಕ 'ಸೆಂಸ್ಲೆಗಳ್‌ ಡುರಸ್ತಿ :ಜೀರ್ಣೋದ್ಸಾರೆ ಯೋಜನೆಯಡಿ ಅಧಿಸೂಚಿತ ಧಾರ್ಮಿಕ ಸಂಸ್ಕೆಗಳಿಣೆ 


pI ಅನುದಾನ' ಮಂಜೂರಾದ ವವರ: 


| ಪರ್ಪಾಲದ ಅದೇಶ ನಂಬ್ಯೆ ಮತ್ತು 
ದಿನಾಂಕ 


